ಕರ್ನಾಟಕ ವಿಧಾನ 'ಪರಿಷತ್ತು 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1157 
2 ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ ಅರಳಿ(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಸ ಉತ್ತರಿಸಬೇಕಾದ ದಿನಾಂಕ 20.12.2018 
ನ 4 ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು, 
ಪಶ್ನೆ ಉತ್ತರ 
ಹೈದ್ರಾಬಾದ್‌” RFT TS To0S 708-0ರವರಗ ಒದಗಿಸಿರುವ ಮತ್ತು ಬಿಡುಗಡೆಗೊಳಿಸಿರುವ 
ಪ್ರದೇಶಾಭಿವೃದ್ಧಿ ಮಂಡಳಿಗೆ ಪ್ರತಿ ಅನುದಾನದ ವಿವರಗಳು ಕೆಳಕಂಡಂತಿದೆ. (ರೂ. ಕೋಟಿಗಳಲ್ಲಿ) 
ಸ [= 
ಈ ವರ್ಷಕ್ಕೆ 1500 ಕೋಟಿ ಅನುದಾನ ವರ್ಷ | ಆಯವ್ಯಯ Sa ರಾ 
ಅಂದಾಜು ಸಿ: ND) 

ಚ 
ಬಿಡುಗಡೆ ಮಾಡುವುದಾಗಿ lee ಉಳಿದಿದ್ದ ವೆಚ್ಚ 
ಘೋಷಿಸಿದ್ದು, 2015-16ರಿಂದ 2018- | 35 TTO0 5718 7138 
19 ನೇ ಸಾಲಿನವರೆಗೆ ಎಷ್ಟು ಅನುದಾನ | [T0000 SE T653 
ಬಿಡುಗಡೆಗೊಳಿಸಲಾಗಿದೆ; ಪೂರ್ಣ [707-8 | 700000 ರ TEL) 
ಪ್ರಮಾಣದ ಅನುದಾನ ಬಿಡುಗಡ [[ 208-5 [0000ರ 7300ರ Pe) 

ವೆಃ 
ಮಾಡದಿದ್ದಲ್ಲಿ, ಉಳಿದ ಹಣ ಬಿಡುಗಡೆ || 18 ಅಂತ್ಯ) 


ಮಾಡುವುದು ಯಾವಾಗ; 


7ನ ಸಾಲ್‌ "ಆದಯವ್ಯಯ ಧಾಷಣದ್ಲಿ ಹೈದ್ರಾಬಾದ್‌-ಕರ್ನಾಟಕ |. 
ಪ್ರದೇಶಾಭಿವೃದ್ಧಿ ಮಂಡಳಿಗೆ ರೂ.1500 ಕೋಟಿ ಅನುದಾನ ನೀಡಲಾಗುವುದೆಂದು 
ಘೋಷಿಸಲಾಗಿತ್ತು. ಆದರೆ, ಮಂಡಳಿಯು 2017-18ನೇ ಸಾಲಿನ ಅನುಬಾನದಿಂದ 
(ರೂ.000.00 ಕೋಟಿ) ಪೈಕಿ ಬಿಡುಗಡೆ ಮಾಡಿದ್ದ - ಮೊತ್ತವನ್ನು ಸಂಪೂರ್ಣವಾಗಿ 
ಉಪಯೋಗಿಸಲು ಸಾಧ್ಯವಾಗದೆ ಮಾರ್ಚ್‌ 2018ರ ಅಂತ್ಯಕ್ಕೆ ರೂ.286.29 ಕೋಟಿಗಳನ್ನು 
ಬ್ಯಾಂಕ್‌ ಖಾತೆಯಲ್ಲಿ ಉಳಿಸಿಕೊಂಡಿತ್ತು. ಸಾಮಾನ್ಯವಾಗಿ, ಆಯವ್ಯಯ ಅಂದಾಜು 
ತಯಾರಿಸುವ ಸಂದರ್ಭದಲ್ಲಿ ಹಿಂದಿನ ವರ್ಷದಲ್ಲಿ ಭರಿಸಿರುವ ವೆಚ್ಚವನ್ನು ಪರಿಗಣನೆಗೆ 
ತೆಗೆದುಕೊಂಡು ವೆಚ್ಚವನ್ನು ಭರಿಸುವ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮುಂದಿನ ಆರ್ಥಿಕ 
ವರ್ಷದಲ್ಲಿ ಅನುದಾನ ಒದಗಿಸಲಾಗುವುದು. ಇದರಿಂದ ಸರ್ಕಾರದ ಸಂಪನ್ಮೂಲಗಳ 
ಸಮರ್ಪಕ ಬಳಕೆಯಾಗುತ್ತದೆ. ಈ ಅಂಶಗಳ ಹಿನ್ನೆಲೆಯಲ್ಲಿ 2018-19ನೇ ಸಾಲಿನ 
ಆಯವ್ಯಯದಲ್ಲಿ ರೂ.1000.00 ಕೋಟಿ ಅನುದಾನ ಒದಗಿಸಲಾಗಿದ್ದು, ಈಗಾಗಲೇ 3 
ತೈಮಾಸಿಕ ಕಂತುಗಳನ್ನು ಬಿಡುಗಡೆ ಮಾಡಲಾಗಿದ್ದು, 2018-19ನೇ ಸಾಲಿನಲ್ಲಿ ಇನ್ನೂ 1 


ತ್ರೈಮಾಸಿಕ ಕಂತು ರೂ.250.00 ಕೋಟಿಗಳೆ ಅನುದಾನ ಬಿಡುಗಡೆಗೊಳಿಸಲು 
ಕ್ರಮವಹಿಸಲಾಗುವುದು. 


ಮೇಲಿನ ಪಟ್ಟಿಯಲ್ಲಿನ ವಿವರಗಳನ್ನು ಗಮನಿಸಿದಾಗ ಕಳೆದ ಮೂರು ವರ್ಷಗಳಲ್ಲಿ 
ಪ್ರತಿ ವರ್ಷ ಬಿಡುಗಡೆಗೊಳಿಸಲಾಗಿರುವ ಅನುದಾನಲ್ಲೇ ಸರಾಸರಿ 100.00 ರಿಂದ 200.00 
ಕೋಟಿಗಳಷ್ಟು ಅನುದಾನ ಬಾಕಿ ಉಳಿಸಿಕೊಂಡು ಬರಲಾಗಿದೆ. ಸರ್ಕಾರದ ಆದೇಶ 
ಸಂಖ್ಯೆಆಇ 2 ಟಿಎಫ್‌ಪಿ 2018ರನ್ವಯ ಬಿಡುಗಡೆಗೊಳಿಸಿರುವ ಅನುದಾನದಲ್ಲಿ ಶೇಕಡ 
75%ರಷ್ಟು ಅನುದಾನ ಕಡ್ಡಾಯವಾಗಿ ವೆಚ್ಚ ಮಾಡಬೇಕಾಗಿದ್ದು, ವೆಚ್ಚ ಮಾಡಿರದ ಕಾರಣ 
ಸಂಪೂರ್ಣವಾಗಿ ಬಿಡುಗಡೆ ಮಾಡಲು ಸಾಧ್ಯವಾಗಿರುವುದಿಲ್ಲ. ಆದುದರಿಂದ, ಈಗಾಗಲೇ 
ತಿಳಿಸಿರುವಂತೆ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯು ಪ್ರತಿ ಕಂತಿನ 
ಅನುಬಾನ ಬಿಡುಗಡೆ ಕ್ಲುಪ್ತ ಸಮಯದಲ್ಲಿ ಬಳಸಿಕೊಂಡರೆ ವರ್ಷದ ಆಯವ್ಯಯದ 
ಜೊತೆಗೆ ಅವಶ್ಯ ಹೆಚ್ಚುವರಿಯನ್ನು ಸಹ ಬಿಡುಗಡೆ ಮಾಡಬಹುದಾಗಿದೆ. 


| ಪಕ್ನೆ ಕ ಉತ್ತರ 

ಆ) | ಕಂದ್ರ ಸರ್ಕಾರಿ ನೌಕರರಿಗೆ 7ನೇ! " ಗ್ಹೊಢಿಯ ಪದತಿಯಂತೆ, ರಾಜ್ಯ ಸರ್ಕಾರವು, ಕೇಂದ್ರ ವೇತನ ಆಯೋಗಗಳ 
ವೇತನ ಆಯೋಗವು 2016 ರಿಂದಲೇ | ಫ್ಞಾರಸ್ಸು ಹಾಗೂ ಕೇಂದ್ರ ಸರ್ಕಾರದ ವೇತನ ಪರಿಷ್ಠರಣೆಯ ಅವಧಿಯನ್ನು 
ಜಾರಿಯಾಗಿದ್ದು ರಾಜ್ಯ ಸರ್ಕಾರದ | ೃನುಸರಿಸದೇ, ತನ್ನದೇ ಆದ ವೇತನ ಆಯೋಗ/ವೇತನ ಸಮಿತಿಗಳಂತಹ ತಜ್ಞ ಸಮಿತಿಗಳ 
ನೌಕರರಿಗೆ ಇಲ್ಲಿಯವರೆಗೆ ಜಾರಿ | ಶ್ರಫಾರಸ್ಸಿನ ಮೇರೆಗೆ ರಾಜ್ಯ ಸರ್ಕಾರಿ ನೌಕರರ ವೇತನ, ಭತ್ಯೆಗಳು ಮತ್ತು ಹಿಂಚಣಿಯನ್ನೆ. 
ಮಾಡಿರುವುದಿಲ್ಲವಾದ್ದರಿಂದ ಜಾರಿ | ಕಾಲದಿಂದ ಕಾಲಕ್ಕೆ ಪರಿಷ್ಯಿಸಿಕೊಂಡು ಬಂದಿರುತ್ತದೆ. A 
ಮಾಡುವುದು ಯಾವಾಗ: ks 

ಮುಂದುವರೆದು, 6ನೇ 'ರಾಜ್ಯ ವೇತನೆ ಆಯೋಗದ ಶಿಫಾರಸ್ಸಿನಂತೆ ರಾಜ್ಯ ಸರ್ಕಾರಿ 
ನೌಕರರ ವೇತನ ಮತ್ತು ಭತ್ಯೆಗಳನ್ನು ಇತ್ತೀಚೆಗೆ ಅಂದರೆ, ದಿನಾಂಕ: 01-07-2017ರ೦ದ 
ಜಾರಿಗೆ ಬರುವಂತೆ ಪರಿಷ್ಠರಿಸಲಾಗಿರುತ್ತದೆ. ಆದುದರಿಂದ, ಕೇಂದ್ರ ಸರ್ಕಾರದ 7ನೇ 
ವೇತನ ಆಯೋಗದ ಶಿಫಾರಸ್ಸುಗಳನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿಗೊಳಿಸುವ 
ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. 

ಇ)"] ಬೀದರ್‌" ನಾಗರೀಕ `ನಮಾನ ನಿಲ್ದಾಣ ವಾದರ್‌'ನಮಾನ'ನಿಕ್ಧಾನದ ಕಾರ್ಯಚರಣೆ ಮಾಡೆಲು`ಹೈದ್ರಾಬಾದ್‌ ವಿಮಾನ | 
ಯಾವಾಗ ಪ್ರಾರಂಭಗೊಳ್ಳುವುದು: | ನಿಲ್ದಾಣ ಪ್ರಾಧಿಕಾರ ಮತ್ತು ರಾಜ್ಯ ಸರ್ಕಾರದೊಂದಿಗೆ 5. GMಔ, ಸಂಸ್ಥೆಯು 
ಪ್ರಾರಂಭಿಸುವ ವಿಚಾರ ಸರ್ಕಾರದ | ಒಪ್ಪಂದಕ್ಕೆ ಸಹಿ ಹಾಕುವ ವಿಷಯವು ಅಂತಿಮ ಹಂತದಲ್ಲಿರುತ್ತದೆ. ಬೀದರ್‌ ವಿಮಾನ 
ಮುಧಿದಿಥೆಯ್ಯೇ ಇಲ್ಲವಾದರೆ | ನಿಲ್ದಾಣ ಟರ್ಮಿನಲ್‌ ಕಟ್ಟಡವನ್ನು ದುರಸ್ಥಿಗೊಳಿಸಲು ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ 
ಕಾರಣಗಳೇನು; ಅಭಿವೃದ್ಧಿ ಮಂಡಳಿಯು ಲೋಕೋಪಯೋಗಿ ಇಲಾಖೆಯ ಮುಖಾಂತರ 

ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ರೂ.300.00 ಲಕ್ಷಗಳ ಅನುದಾನವನ್ನು 
ಜಿಲ್ಲಾಧಿಕಾರಿ ಜೀದರ್‌ವರಿಗೆ ಬಿಡುಗಡೆ ಮಾಡಿರುತ್ತದೆ. ಟಂ! ಸಂಸ್ಥೆಯವರು 
ಬೆಂಗಳೂರು - ಬೀದರ್‌ ಮಾರ್ಗವಾಗಿ ಸೇವೆಯನ್ನು ಆರಂಭಿಸುವುದಾಗಿ 
ತಿಳಿಸಿರುತ್ತಾರೆ. 

ಬೀದರ್‌ ವಿಮಾನ ನಿಲ್ದಾಣವನ್ನು ಕೇಂದ್ರ ನಾಗರಿಕ ವಿಮಾನಯಾನ 
ಮಂತ್ರಾಲಯದ ಹೊಸ ವಿಮಾನಯಾನ ನೀತಿಯ ಪ್ರಾದೇಶಿಕ" ಸಂಪರ್ಕ 
ಯೋಜನೆಯಡಿ (UDAN-Ude Desh Ka Aam Nagrik) 
ಕಾರ್ಯಾಚರಣೆಗೊಳಿಸಲು . ನಾಗರೀಕ ವಿಮಾನಯಾನ ಮಂತ್ರಾಲಯದಿಂದ 
ಕ್ರಮ ಕೈಗೊಳ್ಳಲಾಗುತ್ತಿದೆ. 

ಈ) | ರಾಜ್ಯಮಟ್ಟದಲ್ಲಿ `ಹೈದ್ರಾಬಾದ್‌-ಕರ್ನಾಟಕೆ ರಾಜ್ಯಮಟ್ಟದಲ್ಲಿ "ಹೈದ್ರಾಬಾದ್‌-ಕರ್ನಾಟಕ 37) ಅಡಿಯಲ್ಲಿ ಅಧಿಕಾರಿಗಳಗೆ 
37(ಜೆ) ಅಡಿಯಲ್ಲಿ ಅಧಿಕಾರಿಗಳಿಗೆ | ಶೇ.8 ರಪ್ತು ಬಡ್ತಿ ಮೀಸಲಾತಿಯ ಸೌಲಭ್ಯವನ್ನು ನೀಡಲಾಗುತ್ತಿದ್ದು, ಬಿಕೆ ಪವಿತ್ರ 
ಶೇ.8 ರಷ್ಟು ಬಡ್ತಿ ಮೀಸಲಾತಿಯನ್ನು | ಪ್ರಕರಣವು ಸರ್ವೋಚ್ಛ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದ್ದು, ಈ ಸಂಬಂಧ 
ಇದುವರೆಗೆ ನೀಡದಿರಲು ಕಾರಣವೇನು; | ಸರ್ಕಾರಿ ಸುತ್ತೋಲೆ ಸಂಖ್ಯೆ: ಸಿಆಸುಇ 380 ಸೆನೆನಿ 208 (ಭಾಗ-1), 
ಈ ತಾರತಮ್ಯವನ್ನು ಸರಿಪಡಿಸುವುದು ದಿನಾಂಕ:;03.08.2018ರಲ್ಲಿ ಮುಂದಿನ ನಿರ್ದೇಶನ ನೀಡುವವರೆಗೆ ಯಾವುದೇ 
ಯಾವಾಗ? ಮುಂಬಡ್ತಿಗಿಂಬಡ್ತಿ ಪ್ರಕ್ರಿಯೆಯನ್ನು ಜರುಗಿಸದೇ ಯಥಾಸ್ಥಿತಿ ಕಾಪಾಡುವಂತೆ 

ಸೂಚಿಸಿರುವ ಹಿನ್ನಲೆಯಲ್ಲಿ ಅನುಚ್ಛೇದ 37ಜೆ ಅಡಿಯಲ್ಲಿ ರಾಜ್ಯಮಟ್ಟದ ಸ್ಥಳೀಯ 
ವ್ಯಂದದಲ್ಲಿ ಬಡ್ತಿಗಾಗಿ ಮೀಸಲಿರಿಸಿರುವ ಹುದ್ದೆಗಳಿಗೆ ಬಡ್ತಿ ನೀಡುವಲ್ಲಿ 
ವಿಳಂಬವಾಗುತ್ತಿದೆ. 


ಸಂಖ್ಯೆ: ಯೋಜ.113 ಹೈಕವಿ 2018 


( ಹೆಚ್‌.ಡಿ.ಕುಮಾರಸ್ವಾಮಿ) 
ಮುಖ್ಯಮಂತ್ರಿ 


ಶೀ ಅರವಿಂದ ಕುಮಾರ ಅರಳಿ, ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಕರು, ಇವರ ಚುಕ್ಕಿ ಗುರುತಿನ ಪ್ರಶ್ನೆ 
ಸಂಖ್ಯೆೇ1157ರ ಪ್ರಶ್ನೆಗೆ ಹೂರಕ ಟಿಪ್ಪಣಿ. ಮ 


ಅನುಚ್ಛೇದ 371(ಜೆ) ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆ ಪ್ರಗತಿಯನ್ನೊಳಗೊಂಡ 
ರಾಜ್ಯದಲ್ಲಿನ ಔಂದುಳಿದಿರುವಿಕೆಯ ವಾದಾಂಶವನ್ನು ಪರಿಹರಿಸಲು "ಹಾಗೂ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶದ 
ಯ ಅಭಿವೃದ್ಧಿಗಾಗಿ ಭಾರತದ ಸಂವಿಧಾನದ ಕಲಂ 37 ವನ್ನು ತಿದ್ದುಪಡಿ ಮಾಡಿ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ದಿನಾಂಕ 6-11-2013 ರನ್ನಯ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶ ಅಭಿವೃದ್ದಿ 
ಮಂಡಳಿಯನ್ನು ರಚನೆಯಾಗಿದ್ದು ಕಲಬುರಗಿಯನ್ನು ಕೇಂದ್ರ ಸ್ಥಾನವನ್ನಾಗಿ ಮಾಡಲಾಗಿರುತ್ತದೆ. 


ಆಡಳಿತ ವ್ಯವಸ್ಥೆ; 
w 


ಹಿಂದಿನ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಲಿಯ 45 ಹುದ್ದೆಗಳನ್ನು ಹೊಸದಾಗಿ. ರಚಿಸಿದ 
ಹೈದ್ರಾಬಾದ್‌ ತ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ವರ್ಗಾಯಿಸಲಾಗಿರುತ್ತದೆ. ಇದಲ್ಲದೆ ವಿವಿಧ ವೃಂದಗಳ 
38 ಹುದ್ದೆಗಳನ್ನು ಹೊಸದಾಗಿ ಸೃಜಿಸಲಾಗಿದೆ. ಪ್ರಸ್ತುತ ಒಟ್ಟು 83 ಹುದ್ದೆಗಳ ಪೈಕಿ 56 ಹುದ್ದೆಗಳು 
ಭರ್ತಿಯಾಗಿದ್ದು, ಖಾಲಿ ಇರುವ ಹುದ್ದೆಗಳನ್ನು ತುಂಬಲು ಕ್ರಮ ವಹಿಸಲಾಗುತ್ತಿದೆ. 


ಹೊಸ ಉಪಕ್ರಮ: 


ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಅನುಷಾ ನಿನಗೊಳಿಸುವ ಕಾಮಗಾರಿಗಳ ಅನುಷ್ಠಾನದಲ್ಲಿ 


ತಾಂತ್ರಿಕ/ ಆಡಳಿತಾತ್ಮಕ ಅನುಮೋದನೆಯನ್ನು ಶೀಘ್ರಗೊಳಿಸುವ ಹಾಗೂ ಸುಗಮವಾಗಿ ಅನುಷ್ಠಾನಗೊಳಿಸುವ 
ಹಿತ್ತ್ರದೃಷ್ಟಿಯಿಂದ ಮುಖ್ಯ ಇಂಜಿನೀಯರ್‌, “ಸಂಪರ್ಕ ಮತ್ತು ಕಟ್ಟಡಗಳು, ಲೋಕೋಪಯೋಗಿ ಇಲಾಖೆ, 
ಕಲಬುರಗಿಯಲ್ಲಿ ನೂತನವಾಗಿ ವಲಯ ಕಛೇರಿಯನ್ನು ಸ್ಥಾಪಿಸಿ ಮುಖ್ಯ ಇಂಜಿನಿಯರ್‌ ಹುದ್ದೆಯನ್ನು 
ಸೃಜಿಸಲಾಗಿದೆ. 


ಅನುಚ್ಛೇಧ 371-ಜೆ ಹೈದರಾಬಾದ್‌- ಕರ್ನಾಟಕ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಆಯವ್ಯಯದಲ್ಲಿ 
ಒದಗಿಸಿರುವ Rn ಪ್ರತಿಶತ 70ರಷ್ಟು ಅನುದಾನವನ್ನು 'ಮೂಲಭೂತ ಸೌಲಭ್ಯಗಳ ಅಂತರಗಳನ್ನು 
ತುಂಬುವ ಸಲುವಾಗಿ ಹಾಗೂ ಪ್ರತಿಶತ 30ರಷ್ಟು ಅನುದಾನವನ್ನು ಸಾಂಸ್ಥಿಕ ಅಂತರಗಳನ್ನು ಖಿ 
ಸಲುವಾಗಿ ನಿಗಧಿಗೊಳಿಸಲಾಗಿದೆ. 


ಮಂಡಲಿಯಿಂದ ಮೂಲಭೂತ ಹಾಗೂ ಸಾಂಸ್ಥಿಕ ವಲಯದಲ್ಲಿ ವಿವಿಧ ಇಲಾಖೆಗಳಡಿ ಪ್ರಮುಖವಾಗಿ 
ಅನುಷ್ಠಾನಗೊಳಿಸುತ್ತಿರುವ ಮೈಕ್ರೋ ಮತ್ತು ಮ್ಯಾಕ್ರೋ ಕಾಮಗಾರಿಗಳು 


ರಸ್ತೆಗಳ ನಿರ್ಮಾಣ, ಕುಡಿಯುವ ನೀರಿನ ಸೌಲಭ್ಯ, ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆ, 
ಫೌಚಾಲಯಗಳ ನಿರ್ಮಾಣ, ಅಂಗನವಾಡಿ ಕಟ್ಟಡಗಳ ನಿರ್ಮಾಣ ಮತ್ತು ಉಪಕರಣಗಳ ಸೌಲಭ್ಯ, ಆರೋಗ್ಯ 
pS ಸಂಬಂಧಿಸಿದಂತೆ, ಜಿಲ್ಲಾ ಆಸ್ಪತ್ರೆಗಳಲ್ಲಿ, PHC/CHC ಳಲ್ಲಿ ಉಪಕರಣಗಳ ಸೌಲಭ್ಯ ಮತ್ತು 
ದ್ಯಾಧಿಕಾರಿಗಳ ಮತ್ತು ಸಿಬ್ಬಂದಿಯವರ ವಸತಿ ಗೃಹ, ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಹಾಗೂ ಇತರೆ 
ಮ ಒದಗಿಸಲು ಯೋಜನೆಗಳಿಗೆ ಅನುಮೋದನೆ ಗ. BCM & Social Welfare nಳ 
ವಸತಿ ನಿಲಯಗಳ ಕಟ್ಟಡ, ಹೆಚ್ಚುವರಿ ಕೋಣೆ. ನಿರ್ಮಾಣ, ಪೀಠೋಪಕರಣಗಳ ಸೌಲಭ್ಯ ಶಿಕ್ಷಣಕ್ಕೆ 


: ಸಂಬಂಧಿಸಿದಂತೆ ಶಾಲಾ ಮತ್ತು ಭಲ ಕಟ್ಟಡಗಳ ನಿರ್ಮಾಣ, ಹೆಚ್ಚುವರಿ ಕೋಣೆಗಳ ನಿರ್ಮಾಣ, ಶುದ್ಧ 


ಕುಡಿಯುವ ನೀರಿನ ಸೌಲಭ್ಯ, ಪೀಡಶೋಪಕರಣಗಳ ಸೆ ಸೌಲಭ್ಯ, Lab Equipments. eಡಾಂಗಣಗಳ ಅಭಿವೃದ್ಧಿ 
ಹಾಗೂ ಉಪಕರಣಗಳ ಸೌಲಭ್ಯ 


ಆಯವ್ಯಯ: 


ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಲಿ ಆದೇಶ, 2013, ದಿನಾಂಕ 06.11.2013ರ ಅಧಿಸೂಚನೆ, 

ಧ್ಯಾಯ 3(13)() ರಂತೆ “ಮಂಡಲಿಯು, ಸಲಹಾ ಪರಿಷತ್ತು ಸಿದ್ದಪಡಿಸಿದ ಕರಡು ಅಭಿವೃದ್ಧಿ ಯೋಜನೆಯ 
ನೆಗೆ ತೆಗೆದುಕೊಂಡ ತರುವಾಯ, ಪ್ರತಿ ವರ್ಷವು, ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗಾಗಿ 
ಒಂದು ವಾರ್ಷಿಕ ಯೋಜನೆಯನ್ನು ಸಿದ್ಧಪಡಿಸತಕ್ಕದ್ದು ಮತ್ತು ಅದರ ಅನುಮೊದನೆಗಾಗಿ -ಅದನ್ನು 
ರಾಜ್ಯಪಾಲರಿಗೆ ಕಳುಹಿಸತಕ್ಕದ್ದು. ರಾಜ್ಯಪಾಲರು ಯೊಜನೆಯನ್ನು ಯಾವುದೇ ಮಾರ್ಪಾಡಿನೊಂದಿಗೆ ಅಥವಾ 
ಮಾರ್ಪಾಟಲ್ಲದೆ ಅನುಮೋದಿಸಬಹುದು". 


2013-14ನೇ ಸಾಲಿನಿಂದ 2018-19ನೇ ಸಾಲಿನವರೆಗೆ ಮಂಡಲಿಗೆ ಒದಗಿಸಿರುವ ಅನುದಾನದ, ಬಿಡುಗಡೆ 
ಹಾಗೂ ವೆಚ್ಚದ ವಿವರಗಳು ಕೆಳಕಂಡಂತಿವೆ: 


| (ರೂ.ಕೋಟಿಗಳಲ್ಲಿ) 
ಕ್ರ ವರ್ಷ ಆಯವ್ಯಯದಲ್ಲಿ ಪಡುಗಡೆ” ವೆಚ್ಚ 
ಸಂ ಒದಗಿಸಿರುವ ಮಾಡಿದ 
ಅನುದಾನ ಅನುದಾನ | 
1] 2013-14 150.00 30.00 26.66 
2 1 2014-15 600.00 30000 | _ 322.59 
3 | 2015-16 1000.00 750,00 493.66 
4 | 2016-17 1000.00 | K 750.09 | 960.02 
5 | 2017-18 1000.00 800.00 355,27 
6 | 2018-19 1000.00 750,00 693 03% | 
ಒಟ್ಟು 4750.00 3130.00 2851.23 


ಬಿ 

705-1 ಸಾಲಿನ `ಪಚ್ಚವು'`ಹಂದಿನ ಹೈದ್ರಾಬಾದ್‌ `ಕರ್ನಾಟಕ 
ಪ್ರದೇಶಾಭಿವೃದ್ಧಿ ಮಂಡಲಿಯ ಕಾಮಗಾರಿಗಳನ್ನು ಒಳಗೊಂಡಿರುತ್ತದೆ. 

* ನವೆಂಬರ್‌ 2018 ರ ಅಂತ್ಯಕ್ಕೆ 


2013-14ನೇ ಸಾಲಿನ ವರ್ಷಾಂತ್ಯಕ್ಕೆ ಹಣ ಬಿಡುಗಡೆಯಾಗಿರುವ ಪ್ರಯುಕ್ತ ಆ ವರ್ಷದಲ್ಲಿ ಅನುದಾನ 
ವೆಚ್ಚವಾಗಿರುವುದಿಲ್ಲ. ಇದಲ್ಲದೆ ಸದರಿ ಸಾಲಿನ ಕ್ರಿಯಾ ಯೋಜನೆಯು ದಿನಾಂಕ: 03.06.2014 ರಂದು 
ಅನುಮೋದನೆಗೊಂಡಿರುತ್ತದೆ. 2014-15ನೇ ಸಾಲಿನಿಂದ ಕಾಮಗಾರಿಗಳು ಪ್ರಾರಂಭಗೊಂಡಿದ್ದು, ಅನುಷ್ಠಾನ 
ಪ್ರಕ್ರಿಯೆಯ ಮದ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದ ಪ್ರಯುಕ್ತ ಸ್ಪಲ್ಪ ಮಟ್ಟಿನ ಹಿನ್ನೆಡೆ ಉಂಟಾಗಿದ್ದು, 
ಪ್ರಸ್ತುತ ಕಾಮಗಾರಿಗಳು ತ್ವರಿತಗತಿಯಲ್ಲಿ ಅನುಷ್ಠಾನಗೊಳಿಸುವ 'ನಿಟ್ಟನಲ್ಲಿ ಎಲ್ಲಾ ಸೂಕ್ತ ಕ್ರಮಗಳನ್ನು ವಹಿಸಿದ್ದು 
ಪ್ರಸ್ತುತ ಈ ಎಲ್ಲಾ ಕಾಮಗಾರಿಗಳು ಪೂರ್ಣಗೊಳ್ಳುವ ಹಂತದಲ್ಲಿರುತ್ತವೆ. 


2013-14 ರಿಂದ 2018-19ನೇ ಸಾಲಿನವರೆಗೆ ಮಂಜೂರಾದ ಹಾಗೂ ಪ್ರಗತಿಯಲ್ಲಿರುವ ಕಾಮಗಾರಿಗಳ ವಿವರ 


ಕ್ರ ವರ್ಷ ಮಂಜಾರಾಡ 7 ಪೌಾರ್ಣಗೊಂಡ'] ಪ್ರಗತಿಯಲ್ಲಿರುವ ವಿವಿಧ 
ಸಂ ಕಾಮಗಾರಿಗಳ ಕಾಮಗಾರಿಗಳು | ಕಾಮಗಾರಿಗಳು | ಹಂತಗಳಲ್ಲಿರುವ 
, ಸಂಖ್ಯೆ ಕಾಮಗಾರಿಗಳು 
I 03-4 5ರ 552 [) | [) 
TT 7887 I 3 
3 T5T 3377 7785 528 | 84 
4 2018-17 pT) 228ರ 631 [9 
k AN - 
5 2017-8 4585 1840 1881 364 
$ T2089 4353 0) ) 2353 
ಒಟು 17773 5735 3154 If 53ಕಕಿ 


ಬ 1 


ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಲಿಯಿಂದ ಅನುಮೋದನೆಗೊಂಡ ಕೆಲವು. 
PN ಕಾಮಗಾರಿಗಳನ್ನು ಈ ಕೆಳಕಂಡ ಕಾರಣಗಳಿಂದ ಮರುಹೊಂದಾಣಿಕೆ ಮಾಡಲಾಗಿರುತ್ತದೆ 
3 


ಅನುಷ್ಠಾನ ಇಲಾಖೆಗಳ ಪ್ರತಿಯೊಂದು ಕಾಮಗಾರಿವಾರು ಪ್ರಗತಿ ಪರಿಶೀಲನೆ ಕೈಗೊಂಡು ನಿವೇಶನ ಸಮಸ್ಯೆ, 
ತಾಂತ್ರಿಕವಾಗಿ ಕಾರ್ಯಸಾಧ್ಯತಾ ಇಲ್ಲದೇ ಇರುವುದು ಮತ್ತು ನಿವೇಶನ ತಕರಾರು ಹಾಗೂ ಇತ್ಯಾದಿ 
ಕಾರಣಗಳಿಂದ ಇರುವ ಕಾಮಗಾರಿಗಳನ್ನು ಮಾತ್ರ ಮೈಕ್ರೋ ಯೋಜನೆಯಿಂದ ರದ್ದುಪಡಿಸಿ ಅನುದಾನವು 
ಸ ಮ್ಯಾಕ್ರೋ ಯೋಜನೆಗೆ ವರ್ಗಾಯಿಸಲಾಗಿದೆ ಹಾಗೂ ಕಈವರೆಗೆ ಪ್ರಾರಂಭಿಸದೇ ಇರುವ ಕಾಮಗಾರಿಗಳನ್ನು 
' ಮ್ಯಾಕ್ರೋ ಯೋಜನೆಗೆ ವರ್ಗಾಯಿಸಿ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಲಿಯಿಂದ ನೇರವಾಗಿ 
ಅನುಷ್ಠಾನಗೊಳಿಸಲಾಗುತ್ತಿದೆ. 


ಸಾರ್ವಜನಿಕ ಉದ್ಯೋಗದಲ್ಲಿ ಮೀಸಲಾತಿಗೆ ಸಂಬಂಧಿಸಿದಂತೆ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
(ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ,2013ನ್ನು ಹೊರಡಿಸಲಾಗಿದ್ದು, 
ಅದರನ್ನಯ ಇದುವರೆವಿಗೂ 85 ಕ್ಷೇತ್ರ ಇಲಾಖೆಗಳಲ್ಲಿ ಹಾಗೂ 148 ನಿಗಮ/ಮಂಡಳಿ/ವಿಶ್ವವಿದ್ಯಾಲಯ/ಸ್ಥಾಯತ್ತ 
ಸಂಸ್ಥೆಗಳಲ್ಲಿ ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶದವರಿಗೆ ಹುದ್ದೆಗಳನ್ನು ಗುರುತಿಸಿ, ಮೀಸಲಾತಿ ನಿಗದಿಪಡಿಸಿ 
ಮೀಸಲಾತಿಗೊಳಪಡುವ ಹುದ್ದೆಗಳನ್ನೊಳಗೊಂಡ ಸ್ಥಳೀಯ ವೃಂದ ರಚಿಸಿ ಅಧಿಸೂಚಿಸಲಾಗಿರುತ್ತದೆ. ಸ್ಥಳೀಯ 
ವೃಂದ ರಚಿಸಿ ಅಧಿಸೂಚಿಸಿದ ತರುವಾಯ ಕಾರ್ಯನಿರ್ವಹಿಸುತ್ತಿರುವ ನೌಕರರಲ್ಲಿ ಹೈದ್ರಾಬಾದ್‌ ಕರ್ನಾಟಕ 
ಪ್ರದೇಶದ ಸ್ಥಳೀಯ ವ್ಯಕ್ತಿ ಎಂದು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳನ್ನು ಗುರುತಿಸಿ, ಅವರಿಂದ ಆಯ್ಕೆಪಡೆದು. 
ಆಯ್ಕೆಗನುಸಾರ ತತ್ಸಂಬಂಧ ವ್ಯಕ್ಷಗಳಿಗೆ ಹಂಚಿಕೆ" ಮಾಡಲಾಗಿರುತ್ತದೆ. ಹಂಚಿಕೆಯ ತರುವಾಯ ಲಭ್ಯವಿರುವ 
ಖಾಲಿ ಹುದ್ದೆಗಳಿಗೆದುರಾಗಿ 10,740 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಮತ್ತು 3.589 ಹುದ್ದೆಗಳನ್ನು 
ಮುಂಬಡ್ತಿ ಮೂಲಕ ತುಂಬಲಾಗಿರುತ್ತದೆ. 


ಅನಟ್ನೇಧ 371 ಜೆ ನಂತೆ ಸಾರ್ವಜನಿಕ ಉದ್ಯೋಗದಲ್ಲಿನ ಮೀಸಲಾತಿಗೆ ಸಂಬಂಧೆತೆ ವಿವರಗಳು 
ಕಸಂ | ರಾಜ್ಯ ವ್ಯಾಸ್ತಿ ವಿವರಗಳು(ಸಂಖ್ಯೆ) 
ವಿವರಗಳು ಇರ'ಸ್‌ಮಕಾತಿ ಮಂಬ್ರ್‌ TT 
[ ಮಂಭರಾಧ ಸಟ್ರಾತೆ 21 4369 318324 | 
ಹುದ್ದೆಗಳು | 242147 71808 | 
2. ಮೀಸರಾತಿಗೌಒಳಪೆಡುವ 
ಹುದ್ದೆಗಳು 124873 38624 2665 I 166162 
3, ಹಂಚ ಪಂಬಕಾದ 
ಹುದ್ದೆಗಳು 19522 20730 1916 102168 
ಘಃ ತನಕ ಶವ್‌ |] 42273 R 4850 Ws 1620 ! 58743 
ಲಭ್ಯವಿರುವ ಖಾಲಿ ಹುದ್ದೆಗಳು. 1 | ? 
5ಪಾಲ ಪುಷ್ಪಗಳ ನಡ್‌ರಾಗ r 
ಫಂಬನಾದ ಹುದ್ದೆಗಳ ಸಂಖ್ಯೆ 10740 3589 51 14380 
ಕ|ಪಾಠ್‌ಹಾಡ್ಣಗನನ್ನು | 
ಶಿಂಿಯಪರ ನೇಮಕಾತಿ 21346 6131 63 27540 
ಪ್ರಕ್ರಿಯೆ ಪ್ರಗತಿಯಲ್ಲಿರುವ 
ಹುದ್ದೆಗಳ ಸಂಖ್ಯೆ. 
ಸ TE I 10187 5130 6 16823 
ಹುದ್ದೆಗಳ ಸಂಖ್ಯೆ 5 
ಟಿಪ್ಪಣಿ ಮೇಲ್ಕಂಡ ಮಾಹಿತಿಯನ್ನು ತ್ರ ಇರಾಪಗ್ಗ ಪೈ ಕತ್ತ ಇವಾಜಿಗಳ 'ನಾಡರುವ 
ಮಾಹಿತಿಯನ್ನು ಆಧರಿಸಿ ಹಾಗೂ 266 ನಿಗಮ ಮಂಡಳಿಗಳ ಪೈಕಿ 148 ನಿಗಮ ಮಂಡಳಿಗಳು ನೀಡಲಾದ 
ಮಾಹಿತಿ ಆಧರಿಸಿ ತಯಾರಿಸಲಾಗಿದೆ, 


ಕೇಂದ್ರ ನಾಗರೀಕ ವಿಮಾನಯಾನ ಮಂತ್ರಾಲಯ ಹಾಗೂ ಜಿ.ಹೆಚ್‌.ಐ.ಎ.ಎಲ್‌ ನಡುವಿನ ರಿಯಾಯಿತಿ ಒಪ್ಪಂಬದ 
ಪ್ರಕಾರ (Concession Agreement)  ಜೆ.ಹೆಚ್‌.ಐ.ಎ.ಎಲ್‌ ಸಂಸ್ಥೆಯ ನಿರಾಕ್ಷೇಪಣೆಯ ಹೊರತಾಗಿ 2033 
ವರ್ಷದವರೆಗೆ ಹೈದ್ರಾಬಾದ್‌ ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 150 ಕಿ.ಮೀ. ಪರಿಮಿತಿಯೊಳಗೆ ಯಾವುದೇ 
ಹೊಸ ವಿಮಾನ ನಿಲ್ದಾಣವನ್ನು ಸ್ಥಾಪಿಸಲು ಸಾಧ್ಯವಾಗುವುದಿಲ್ಲ. ಸುದೀರ್ವ ವರ್ಷಗಳ ಸಮಾಲೋಚನೆಯ ನಂತರ, 
ಜಿ.ಹೆಚ್‌.ಐ.ಎ.ಎಲ್‌ ಸಂಸ್ಥೆಯು ಕೆಲವು ನಿರ್ದಿಷ್ಟ ನಿಯಮಗಳು ಹಾಗೂ ಷರತ್ತುಗಳ ಮೇಲೆ ಬೀದರ್‌ ವಿಮಾನ 
ನಿಲ್ದಾಣದಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲು ಒಪ್ಪಿಗೆಯನ್ನು ಸೂಚಿಸಿರುತ್ತದೆ. ರಾಜ್ಯ ಸರ್ಕಾರವು 
ಜೆ.ಹೆಜ್‌.ಐ.ಎ.ಎಲ್‌ ಸಂಸ್ಥೆಗೆ ಬೀದರ್‌ ವಿಮಾನ ನಿಲ್ದಾಣದಿಂದ ಕಾರ್ಯಾಚರಣೆಯನ್ನು ನಡೆಸಲು ಹಾಗೂ ಜನವರಿ 
2019ರೊಳಗಾಗಿ ಜಿ.ಹೆಚ್‌.ಐ.ಎ.ಎಲ್‌ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿ ಕೊಳ್ಳುವ ಕುರಿತು ತಾತ್ವಿಕ 


[3 
ಅನುಮೋದನೆಯನ್ನು ನೀಡಲಾಗಿರುತದೆ. ಆದ್ದರಿಂದ ಅಗತ್ಯವಿರುವ ಕಡ್ಡಾಯ ಸಾಧನಗಳ ಖರೀದಿಯನ್ನೊಳಗೊಂಡ 


ಸಿವಿಲ್‌: ಕಾಮಗಾರಿಗಳನ್ನು ಸಂಗ್ರಹಿಸಿದ ನಂತರ ಬೀದರ್‌ ವಿಮಾನ ನಿಲ್ದಾಣದಿಂದ ಕಾರ್ಯಾಚರಣೆ 


ಪ್ರಾರಂಭಿಸಲಾಗುವುದು. 


